ಓದು ಕಲಿಯುತ್ತಿರುವ ಮಕ್ಕಳೊಂದಿಗೆ ಓದುವ ಕಥೆಗಳು 


ASUPRISE FOR MISHU published by VIDYA ONLINE is licensed 
under a Creative Commons Attribution-NonCommercial- 
ShareAlike 4.0 Unported License 
(https://creativecommons.org/licenses/by-nc-sa/4.0/) 


Permissions beyond the scope of this license may be available 
at admin@vidyaonline.org 


http://vidyaonline.net 


ಪುಟ್ಟ ಮಿಷ್ಟು, 

ತೋಟದಲ್ಲಿ ಏನೋ ನೋಡಿದಳು, 
ಹಿಂದೆ ಎಂದೂ ನೋಡಿರಲಿಲ್ಲ ಅದನ್ನು. 
ಏನದು? ಏನಿರಬಹುದು? 
ಯೋಚಿಸಿದಳು, 

ಇಡೀ ದಿನ. 


ಮರು ದಿನ ಎದ್ದ ಕೂಡಲೆ, 

ತೋಟಕ್ಕೆ ಓಡಿದಳು. 

ಹಿಂದಿನ ದಿನ ನೋಡಿದ್ದನ್ನೇ ಮತ್ತೆ ನೋಡಿದಳು, 
ಅದೇ ಸ್ಥಳದಲ್ಲಿ. 


ಹತ್ತಿರ ಹೋಗಿ ನೋಡಿದಳು. 
ಅಯ್ಯೋ! ಎಂದಳು, 
ಇದು ಒಂದು ಚೀಲ. 
ಒಳಗೆ ಏನೋ ಇದೆಯಲ್ಲಾ! 


ಮಿಷ್ಣುವಿನ ಗಮನ, 

ತೋಟದಲ್ಲಿದ್ದ ಆ ವಿಚಿತ್ರ ಚೀಲದ ಮೇಲೇ ಇತ್ತು, 
ಇಡೀ ದಿನ. 

ಮರು ದಿನ ಎದ್ದ ಕೂಡಲೆ, 

ಓಡಿ ಹೋಗಿ ನೋಡಿದಳು, 

ತೋಟದಲ್ಲಿದ್ದ ಅದನ್ನು. 

ಅದು ಚೀಲ ಅಲ್ಲವೇನೊ, 

ಹಾಗಾದರೆ ಇನ್ನೇನು ಇರಬಹುದು? 

ಮತ್ತೆ ಯೋಚಿಸಿದಳು, ಇಡೀ ದಿನ. 


ಹಗಲು ರಾತ್ರಿ, 

ಮಿಷ್ಟುವಿಗೆ ಇದ್ದದ್ದು ಒಂದೇ ಯೋಚನೆ, 
ತೋಟದಲ್ಲಿ ಇರುವುದು ಏನು? 

ಮರು ದಿನ ವಿಚಿತ್ರವಾದದ್ದನ್ನು ನೋಡಿದಾಗ, 
ಗಿಡ ಇರಬಹುದಾ, ಇದು? 

ಗಿಡದ ಎಲೆ ಇರಬಹುದಾ, ಇದು? 

ಏನಪ್ಪಾ ಇದು? 

ಯೋಚಿಸಿ, ಯೋಚಿಸಿ, ಯೋಚಿಸುತ್ತಾ ಇದ್ದಳು, 
ಇಡೀ ದಿನ. 


ತಪ್ಪದೆ ಪ್ರತಿ ದಿನ ಓಡಿಹೋಗಿ ನೋಡಿದಳು, 
ತೋಟದಲ್ಲಿದ್ದ ಅದನ್ನು. 
ಅದರಲ್ಲಿ ಆಗುತಿದ್ದ ವೃತ್ನಾಸಗಳನ್ನು. 

ದ. 0 ಶಿ 'ಜಿ ಲ 
ದಿನಗಳು ಬೇಗ ಉರುಳಬಾರದೇ 
ಅನ್ನಿಸಿತು, ಪುಟ್ಟ ಮಿಷ್ಟುವಿಗೆ. 
ಕಡೆಗೆ, ಒಂದು ದಿನ, 
ಗಿಡ! 
ಬೇರೆ ಏನು ಅಲ್ಲ, ಇದು ಒಂದು ಗಿಡ, 
ಎಂದು ಘೋಷಿಸಿದಳು. 


ಸಂಭ್ರಮದಿಂದ, 

ಪ್ರತಿ ದಿನ ನೋಡಿದಳು, 
ತೋಟದಲ್ಲಿದ್ದ 

ಆ ಗಿಡವನ್ನು. 

ಎಲೆ ಅರಳಿ ಅಗಲವಾಯಿತು. 
ಇರುವುದು ಒಂದೇ ಎಲೆಯೊ, 

ಆರೊ ಅಥವಾ ಹನ್ನೆರಡೊ? 

ಬಹಳ ಯೋಚಿಸಿ ತೀರ್ಮಾನಿಸಿದಳು, 
ಗಿಡದಲ್ಲಿ ಇದ್ದದ್ದು ಒಂದೇ ಒಂದು ಎಲೆ. 


ದಿನಗಳು ಉರಳಿದಂತೆ, 

ಮಿಷ್ಟುವಿಗೆ ಆದದ್ದು ಭರ್ಜರಿ ಚಿಂತೆ. 
489 ತೋಟದಲ್ಲಿ ದ್ದ ಬೇರೆ ಗಿಡಗಳಲ್ಲಿ 
ಚು ಹೆಚ್ಚು ಎಲೆಗಳು ಬೆಳೆದಿದ್ದವು. 


ಗ ಅದರೆ ಈ ವಿಚಿತ್ರ ಗಿಡದಲ್ಲಿ, 


ಟಿ ದ ತ ಒಂದೇ ಜ್‌ ಎಲೆ. 


ಅದೇ ಒಂದೇ ಒಂದು ಎಲೆಯ ಗಿಡವನ್ನು, 
ಪ್ರತಿ ನಿತ್ಯ ನೋಡಿ ನೋಡಿ, 

ಸಾಕಾಗಿ, 

ಇನ್ನು ಬೇಕಿಲ್ಲ ಎಂದಳು, 

ಆ ಒಂದೇ ಒಂದು ಎಲೆಯ ಗಿಡದ ಸುದ್ದಿ. 


ಒಂದು ದಿನ, 

ಥಂಡಿಯ ನವೆಂಬರ್‌ ತಿಂಗಳ ಒಂದು ದಿನ, 
ಏಕೋ ಏನೊ ನೆನಪಿಗೆ ಬಂದಿತು, 
ತೋಟದಲ್ಲಿದ್ದ, 

ಆ ಒಂದೇ ಒಂದು ಎಲೆಯ ಗಿಡ. 
ನೋಡಲು ಹೋದಾಗ, 

ನೋಡಿ ಬೆರಗಾದಳು, ಮಿಷ್ಟು. 

ಆ ಒಂದೇ ಒಂದು ಎಲೆಯ ಗಿಡ 

ಒಣಗಿ ಬಿದ್ದಿತ್ತು ನೆಲದ ಮೇಲೆ! 


ಮೇ ಇಂದ ನವೆಂಬರ್‌ ತಿಂಗಳಿನವರೆಗೂ, 
ಇ ಗಿಡದಲ್ಲಿ ಇದ್ದಿದ್ದು ಒಂದೇ ಎಲೆ, 
ಹೂವಿಲ್ಲ, ಯೂ ಇಲ್ಲ, 

ಇಂತಹ ವಿಚಿತ್ರದ ಗಿಡ, 


ಆ ವಿಚಿತ್ರ ಗಿಡ, 

ಒಂದೇ ಎಲೆಯ ಆ ವಿಚಿತ್ರ ಗಿಡವನ್ನು 
ಮರೆತು, 

ಮಾರನೆಯ ದಿನ, 

ಅದೇ ಜಾಗದಲ್ಲಿ, 

ಮತ್ತೊಂದು ವಿಚಿತ್ರ ಅಲ್ಲದ ಗಿಡವನ್ನು 
ನೆಡಬೇಕೆಂದು, 

ಮನಸ್ಸು ಮಾಡಿದಳು, ಮಿಷ್ಟು. 


'ಹಲ್ಲದ ಗಿಡ ನೆಡಲು 1.” 


ಇತರ ಶೀರ್ಷಿಕೆಗಳು 


ಮಿಷ್ಣು 
ಮಿಷ್ಣು ಮಾಡಿದ ಆಯ್ಕೆ 
ಮಿಷ್ಟುವಿನ ಮುಗಿಯದ ಪ್ರ ಶ್ನೆಗಳು 


9 ಟ್‌ 


A PARTNERSHIP FOR TEACHERS, CHILDREN AND EDUCATION 
Visit http://vidyaonline.net for more titles 


